ಕರ್ನಾಟಿಕ ವಿಧಾನ ಸಬೆ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ | 349 

ಮಾನ್ಯ ಸದಸ್ಯರ ಹೆಸರು ಶ್ರೀ ಡಿ.ಎಸ್‌. ಅರುಣ್‌ 
ಉತ್ತರಿಸಬೇಕಾದ ದಿನಾಂಕ 18.02.2022 
ಉತ್ತರಿಸುವ ಸಚಿವರು 


ಹಿ೦ದುಳಿದ ವರ್ಗಗಳ ಕಲ್ಯಾಣ ಸಜಿವರು 


ಈ 


ಸುಂ 


ಪ್ರಶ್ನೆ 


ಉತ್ತರ 


ಅ) 


ಹಿಂದುಳಿದ ವರ್ಗಗಳ 
ಇಲಾಖೆಯಡಿ 
ವಿವಿಧ 


ರಾಜ್ಯದಲ್ಲಿ 
ಕಲ್ಯಾಣ" 
ಕಾರ್ಯನಿರ್ವಹಿಸುತಿರುವ 
ನಿಗಮಗಳು ಯಾವುವು: 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿಯಲ್ಲಿ ಈ 
ಕೆಳಕಂಡ ವಿವಿಧ ಅಭಿವೃದ್ಧಿ ನಿಗಮಗಳನ್ನು ಸ್ಕಾಪಿಸಲಾಗಿದೆ. 
1. 


ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಬಿವೃದ್ದಿ 
ನಿಗಮ . 

ಕರ್ನಾಟಿಕ ಅಲೆಮಾರಿ/ಅರೆ ಅಲೆಮಾರಿ ಅಬಿವೃದ್ಧಿ 
ನಿಗಮ. 

ಕರ್ನಾಟಿಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ. 


4. ಕರ್ನಾಟಿಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ 


12. 


ನಿಗಮ 


ಕರ್ನಾಟಿಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ದಿ 
ಕರ್ನಾಟಿಕ ನಿಜಶರಣ ಅಂಬಿಗರ ಜೌಡಯ್ಯ ಅಭಿವೃದ್ಧಿ 
ನಿಗಮ 
ಕರ್ನಾಟಿಕ ಉಪ್ಪಾರ ಅಭಿವೃದ್ಧಿ ನಿಗಮ 
ಕರ್ನಾಟಿಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ 
ಕರ್ನಾಟಿಕ ಮರಾಠ ಅಭಿವೃದ್ದಿ ನಿಗಮ (ನೊಂದಣಿ 
ಪ್ರಕ್ರಿಯೆ ಇತೀಚೆಗೆ ಮುಗಿದಿರುತ್ತದೆ) 
. ಕರ್ನಾಟಕ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ (ನೊಂದಣಿ 
ಯಾಗಿರುವುದಿಲ್ಲ) 
1. ಕರ್ನಾಟಿಕ ಒಕ್ಕಲಿಗರ 
(ಹೊಂದಣಿಯಾಗಿರುವುದಿಲ್ಲ) 
ಕರ್ನಾಟಿಕ ಆರ್ಯವೈಶ್ಯ ಸಮುದಾಯಗಳ ಅಬಿವೃದ್ಧಿ 
ನಿಗಮ (ಹಿಂದುಳಿದ ವರ್ಗಕ್ಕೆ ಸೇರಿರುವುದಿಲ್ಲ) 


ಅಬಿವೃದ್ಧಿ ವಿಗಮ 


ಆ) 


ನಿಗಮಗಳ ಸ್ವಯಂ ಉದ್ಯೋಗ ನೇರ 
ಸಾಲ ಯೋಜನೆ ಮತ್ತು ಅರಿವು 
ನವೀಕರಣ ಯೋಜನೆಗಳಿಗೆ 2021- 
2022ನೇ ಸಾಲಿನಲ್ಲಿ ಸ್ವೀಕರಿಸಿರುವ 
ಅರ್ಜಿಗಳ ಸಂಖ್ಯೆ ಎಷ್ಟು: (ನಿಗಮವಾರು 
ಮಾಹಿತಿ ನೀಡುವುದು) 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖಾ ವ್ಯಾಪ್ತಿಯ 
ನಿಗಮಗಳಲ್ಲಿ 2021-2022ನೇ ಸಾಲಿನಲ್ಲಿ ಸ್ವಯಂ ಉದ್ಯೋಗ 
ನೇರ ಸಾಲ ಯೋಜನೆ ಮತ್ತು ಅರಿವು ನವೀಕರಣ ಯೋಜನೆಗಳಿಗೆ 
ಸ್ವೀಕರಿಸಿರುವ ಅರ್ಜಿಗಳ ವಿವರ ಈ ಕೆಳಕಂಡಂತಿದೆ. 


ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ 


ಕ್ರ ಯೋಜನೆಗಳ ಹೆಸರು ಇದೂವರೆವಿಗೂ 
ಸಂ ಸ್ಪೀಕರಿಸಿದ 
ಅರ್ಜಿಗಳ 
ಸಂಖ್ಯೆ 
1 | ಸ್ಪಯಂ ಉದ್ಯೋಗ ನೇರ ಸಾಲ 10737 
ಯೋಜನೆ | 
| 2 | ಅರಿವುನವೀಕರಣ ಯೋಜನೆ 2345 
(ಮೈದ್ಯಕೀಯ ಕೋರ್ಸ್‌ 
ಪರೀಕ್ಷೆಗಳು ಇನ್ನೂ 
ಮುಕ್ತಾಯವಾಗಿಲ್ಲದ ಕಾರಣ 
ಅರ್ಜಿ ಸ್ವೀಕಾರ ಪ್ರಕ್ರಿಯೆ 


ಚಾಲ್ತಿಯಲ್ಲಿರುತ್ತದೆ) 


ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿನು *| 


ಸ್ರ ಯೋಜನೆಗಳ ಹೆಸರು ಇದೂವರೆವಿಗೂ 
ಸಂ. . ಸ್ಫೀಕರಿಸಿದ 


ds ಅರ್ಜಿಗಳ ಸಂಖ್ಯೆ 
4 1 ;ಸ್ಪಯಂ ಉದ್ಯೋಗ ನೇರ ಸಾಲ 3904 


ಯೋಜನೆ | 
2 | ಅರಿವು ನವೀಕರಣ ಯೋಜನೆ 24 
£ (ವೈದ್ಯಕೀಯ ಕೋರ್ಸ್‌ 
ಪರೀಕ್ಷೆಗಳು ಇನ್ನೂ 
ಮುಕ್ತಾಯಬಾಗಿಲ್ಲದ ಕಾರಣ 
A ಅರ್ಜಿ ಸ್ವೀಕಾರ ಪ್ರಕ್ರಿಯೆ |. 
ಚಾಲ್ತಿಯಲ್ಲಿರುತದೆ) 


ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ 


cs ಯಜನೆಗಳ ಹೆಸರ 7ಇಡಾವಕವಗನ 
ಸೆಂ. , _ ಸ್ಫೀಕರಿಸಿದ 


) ಅರ್ಜಿಗಳ ಸಂಖ್ಯೆ 
1 | ಸ್ಪಯಂ ಉದ್ಯೋಗ ನೇರ ಸಾಲ 2075 


ಯೋಜನೆ 6 
2 | ಅರಿವುನವೀಕರಣ ಯೋಜನೆ 25 
| (ವೈದ್ಯಕೀಯ ಕೋರ್ಸ್‌ 
+ pe ಪರೀಕ್ಷೆಗಳು ಇನ್ನೂ 
| * ಮುಕ್ತಾಯವಾಗಿಲ್ಲದ ಕಾರಣ 
ಅರ್ಜಿ ಷ್ಕ್ವೀಕಾರ ಪ್ರಕ್ರಿಯೆ p 
_ ಚಾಲ್ಲಿಯಲ್ಲಿರುತದೆ) pe PA 
KX f 
| 1 
ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ 
ತ್ರ ಯೋಜನೆಗಳ ಹೆಸರು ಇದೂವರೆವಿಗೂ 
ಸಂ. ಸ್ಪೀಕರಿಸಿದ 
ರ | ಅರ್ಜಿಗಳ ಸಂಖ್ಯೆ 
ಲ ಕ 1 1 ಸ್ವಯಂ ಉದ್ಯೋಗ ನೇರ ಸಾಲ 134 
; ( | ಯೋಜನೆ | 
ಕರ್ನಾಟಕ ವಿಶ್ವಕರ್ಮ ಅಭಿವೃದ್ದಿ ನಿಗಮ 
ಕ್ರ ಯೋಜನೆಗಳ ಹೆಸರು ಇದೂವರೆವಿಗೂ 
ಸಂ. ಸ್ಪೀಕರಿಸಿದ 
ಅರ್ಜಿಗಳ ಸಂಖ್ಯೆ 
1 | ಸ್ವಯಂ ಉದ್ಯೋಗ ನೇರ ಸಾಲ 4341 
ಯೋಜನೆ 
2 | ಅರಿವುನವೀಕರಣ ಯೋಜನೆ 293 
(ವೈದ್ಯಕೀಯ . ಕೋರ್ಸ್‌ 
ಪರೀತ್ಲೆಗಳು ಇನ್ನೂ 


ಮುಕ್ತಾಯವಾಗಿಲ್ಲದ ಕಾರಣ 
ಅರ್ಜಿ ಸ್ಮೀಕಾರ ಪ್ರಕ್ರಿಯೆ 
ಚಾಲ್ತಿಯಲ್ಲಿರುತ್ತದೆ) 


ಹಟ ಸಮನ ವಾನಾಮನ ಕವ ಬನಾನಿರೂವತಿ ಎಂಯಣುಯಲ 


ಸ್ಸ 


ಕರ್ನಾಟಿಕ ಉಪ್ಪಾರ ಅಭಿವೃದ್ದಿ ನಿಗಮ 


2021-22ನೇ ಸಾಲಿಗೆ ಸ್ನಯಂ ಉದ್ಯೋಗ ನೇರ ಸಾಲ 
ಯೋಜನೆಯಡಿಯಲ್ಲಿ ದಿನಾ೦ಕ:26.11.2021 , ರಂದು 
ಅರ್ಜಿಗಳನ್ನು ಆಹ್ಮಾನಿಸಲಾಗಿದ್ದು, ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ. 


2021-22ನೇ ಸಾಲಿನಲ್ಲಿ ಅರಿವು ನವೀಕರಣ ಯೋಜನೆಗೆ 
ದಿನಾ೦ಕ:26.11.20212 ರಂದು ಅರ್ಜಿಗಳನ್ನು 
ಆಹ್ವಾನಿಸಲಾಗಿದ್ದು, ವೈದ್ಯಕೀಯ ಕೋರ್ಸ್‌ ಪರೀಕ್ಲೆಗಳು ಇನ್ನೂ 
ಮುಕ್ರಾಯವಾಗಿಲ್ಲುದ ಕಾರಣ ಅರ್ಜಿ ಸ್ವೀಕಾರ ಪ್ರಕ್ರಿಯೆ 
ಚಾಲಿಯಲ್ಲಿರುತ್ತದೆ. 


ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ 


2021-22ನೇ ಸಾಲಿಗೆ ಸ್ವಯಂ ಉದ್ಯೋಗ ನೇರ ಸಾಲ 
ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿರುವುದಿಲ್ಲ. 


2021-22 ನೇ ಸಾಲಿನಲ್ಲಿ ಅರಿವು ಶೈಕ್ಷಣಿಕ ಸಾಲ (ನವೀಕರಣ) 
ಯೋಜನೆಗೆ ದಿನಾಂಕ:26.11.20212 ರಂದು ಆರ್ಜಿ 
ಆಹ್ಮಾನಿಸಲಾಗಿದ್ದು 171 ಅರ್ಜಿಗಳು ಸ್ವೀಕೃತವಾಗಿರುತ್ತವೆ. 


ಕರ್ನಾಟಿಕ ಆರ್ಯವೈಶ್ಯ ಅಭಿವೃದ್ಧಿ ನಿಗಮ 


ಇದೂವರೆವಿಗೂ 


ಕ್ರ ಯೋಜನೆಗಳ ಹೆಸರು 
ಸಂ. ಸ್ಪೀಕರಿಸಿದ 
ಅರ್ಜೆಗಳ ಸಂಖ್ಯೆ 

1 | ಸ್ವಯಂ ಉದ್ಯೋಗ ನೇರ ಸಾಲ 2097 
ಯೋಜನೆ 

2 | ಅರಿವು ನವೀಕರಣ ಯೋಜನೆ 35 
(ವೈದ್ಯಕೀಯ ಕೋರ್ಸ್‌ 
ಪರೀಕ್ಲೆಗಳು ಇನ್ನೂ 
ಮುಕ್ತಾಯವಾಗಿಲ್ಲದ ಕಾರಣ 
ಅರ್ಜಿ ಸ್ವೀಕಾರ ಪ್ರಕ್ರಿಯೆ 
'ಚಾಲ್ತಿಯಲ್ಲಿರುತ್ತಡೆ) 


ಇ) | ಅರಿವು ಶೈಕ್ಷಣಿಕ ಸಾಲ ನವೀನ ಅನುದಾನ ಲಭ್ಯತೆಯನುಸಾರ ಕ್ರಮ ತೆಗೆದುಕೊಳ್ಳಲಾಗುವುದು. 
ಯೋಜನೆಗೆ 2021-22ನೇ ಸಾಲಿಗೆ 
ಯಾವಾಗ - ಅರ್ಜಿಗಳನ್ನು 
ಆಹ್ವಾನಿಸಲಾಗಿದ್ದು, ವಿಳಂಬಕ್ಕೆ 
ಕಾರಣಖಬೇಮ: 
ಈ) | ಸ್ವಯಂ ಉದ್ಯೋಗ ನೇರ ಸಾಲ 


ಯೋಜನೆ ಮತ್ತು ಅರಿವು ನವೀಕರಣ 
ವಿದ್ಯಾರ್ಥಿಗಳಿಗೆ ಇದುವರೆಗೂ ಎಷ್ಟು 
ಅರ್ಹ ಅರ್ಜಿಗಳಿಗೆ ಡಿ.ಬಿ.ಟಿ. ಅಥವಾ 
ಆರ್‌.ಟಿ.ಜಿ.ಎಸ್‌. ಮೂಲಕ 
ಸಾಲ/ಸಹಾಯಧನ ಬಿಡುಗಡೆ 
ಮಾಡಲಾಗಿದೆ; (ಬಿಗಮವಾರು ಮಾಹಿತಿ 
ನೀಡುವುದು) 


ಡಿಬಿಟಿ ಮೂಲಕ ಸಾಲ/ಸಹಾಯಧನ ಭಿಡೆ ಮಾಡುವ 
ಪ್ರಕ್ರಿಯೆ ಚಾಲಿಯಲಿರುತ್ತದೆ. 


ಇ-ಗವರ್‌ನೆನ್ಸ್‌ ವತಿಯಿಂದ ಅರಿವು 
ನವೀನ ಮತ್ತು ನವೀಕರಣ ಸುವಿಧಾ 
ತಂತ್ರಾಂಶವನ್ನು ತಯಾರಿಸಲು ಎಷ್ಟು 


ಸೇವಾಸಿಂಧು ಪೋರ್ಟಲ್‌ ಕರ್ನಾಟಕ ಸರ್ಕಾರದ ವಿವಿಧ 
ಇಲಾಖೆಗಳು ನಾಗರೀಕರಿಗೆ ನೀಡುವ ಸೇವೆಗಳಿಗೆ ಒಂದು ಅಂಶದ 
ಗಮ್ಯಸ್ಥಾನ (One point Destination) ಆಗಿರುತ್ತದೆ. ಅದೇ ರೀತಿ. 


ಮೊತ್ತವನ್ನು ಪಾಪತಿಸಲಾಗಿದೆ: ! ಸುವಿಧಾ ಪೋರ್ಟಲ್‌ ಕರ್ನಾಟಿಕ ಸರ್ಕಾರದ ವಿವಿಧ 
ಹಿಂದುಳಿದ ವರ್ಗಗಳ ಕಲ್ಯಾಣ | ಇಲಾಖೆಗಳು ನಾಗರೀಕರಿಗೆ ನೀಡುವ ಸೌಲಭ್ಯಗಳನ್ನು ಪಡೆಯಲು 
ಇಲಾಖೆಯು ಇದೇ ರೀತಿಯ | ಒಂದು ಅಂಶದ ಗಮ್ಯಸ್ಥಾನ ಆಗಿರುತ್ತದೆ. ಸದರಿ ಪೋರ್ಟ್‌ಲ್‌ನಲ್ಲಿ, 
ತಂತ್ರಾಂಶವನ್ನು ಸಿದ್ದಪಡಿಸಲು ಕಡಿಮೆ | ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವನಿಗಮಗಳಲ್ಲಿ 
ವೆಚ್ಚದಲ್ಲಿ ಭರಿಸಲು | ಯೋಜನೆಗಳನ್ನು  ಅಳವಡಿಸಲಾಗಿರುತ್ತದೆ. ನಿಗಮಗಳಿಂದ 
ಅವಕಾಶವಿರಲಿಲ್ಲಬೇ? ಯಾವುದೇ ಮೊತವನ್ನು ಪಾಪತಿಸಿರುವುದಿಲ್ಲ. i 
ಸಂಖ್ಯೆ:ಹಿಂವಕ 95 ಬಿಂಎ೦ಎಸ್‌ 2022 
(ಹೋಟಿ. ನಪೂಜಾರಿ 
ಹಿಂದುಳಿದ ಗಳ ಕಲ್ಯಾಣ ಹಾಗೂ 


ಸಮಾಜ ಕಲ್ಯಾಣ ಸಚಿವರು 


